ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಕ್ನೆ 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು. 


ಉತ್ತರಿಸಬೇಕಾದ ದಿನಾಂಕ 


139(97) 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 
: 01.02.2021 
- ಮಾನ್ಯ ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 


ಉತ್ತರಿಸಬೇಕಾದವರು 
ಜೀವಿಪರಿಸ್ಥಿತಿ ಸಚಿವರು: 
kkk kok 
3 ಪ್‌ ಉತ್ತರ 
ಸಂ | 
ಅ) | ರಾಜ್ಯದಲ್ಲಿನ ಕೆಲವೊಂದು ಕೈಗಾರಿಕೆಗಳು ತ್ಯಾಜ್ಯ ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಜಿಗಣಿ 
ಮತ್ತು ಬ್ಯಾಟರಿಗಳನ್ನು ಸುಡುವ ಮೂಲಕ | ಹೋಬಳಿ ಇಲ್ಲಿ ಕಾನೂನು ಬಾಹಿರವಾಗಿ ಹಳೆಯ 
ಕೆಲವೊಂದು ಲೋಹಗಳನ್ನು | ಸೀಸದ ಬ್ಯಾಟರಿಗಳನ್ನು ಸಂಸ್ಕರಿಸಿ ಸೀಸ ಲೋಹವನ್ನು 
ಹೊರತೆಗೆಯುತ್ತಿರುವುದು ಸರ್ಕಾರದ ಗಮನಕ್ಕೆ | ತೆಗೆಯುವ 03 ಕಾರಾನೆಗಳನ್ನು ಮಾಲಿನ್ಯ ನಿಯಂತ್ರಣ 
ಬಂದಿದೆಯೇ; ಮತ್ತು ಇಂತಹ ಕೃತ್ಯಗಳಿಂದ | ಮಂಡಳಿಯ ಪ್ರಾದೇಶಿಕ ಅಧಿಕಾರಿಗಳು ಗುರುತಿಸಿ ಈ 
ಪರಿಸರ ಮಾಲಿನ್ಯವಾಗುತ್ತಿರುವುದಲ್ಲದೆ, ಜನರಲ್ಲಿ | ಘಟಕಗಳ ವಿರುದ್ಧ ಕ್ರಮ ಕೈಗೊಂಡು, ಸದರಿ ಘಟಕಗಳ 


ಮಾರಣಾಂತಿಕ ಕಾಯಿಲೆಯಾದ ಶ್ವಾಸಕೋಶದ 
ಕ್ಯಾನ್ಸರ್‌ ಹೆಚ್ಚಾಗುತ್ತಿರುವುದು ನಿಜವೇ; 


ಕಾರ್ಯ: ಚಟುವಟಿಕೆಗಳನ್ನು ಮುಚ್ಚಿಸಲಾಗಿದೆ. ಈ 
ಘಟಕಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ 
ಕೈಗಾರಿಕೆಗಳು ಅನಧಿಕೃತವಾಗಿ ತ್ಯಾಜ್ಯ ಮತ್ತು. ಬ್ಯಾಟರಿ y 
ಸುಡುವ ಮೂಲಕ ಕೆಲವೊಂದು ಲೋಹಗಳನ್ನು ಹೊರ 
ತೆಗೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. 


ಆದಾಗ್ಯೂ ಅಧಿಕೃತ: ಕೈಗಾರಿಕೆಗಳು ಇ-ತ್ಯಾಜ್ಯ ಮತ್ತು 
ನಿಷಲವಾದ ಬ್ಯಾಟರಿಗಳನ್ನು ಕೇಂದ್ರ": ಮಾಲಿನ್ಯ 
ನಿಯಂತ್ರಣ ಮಂಡಳಿಯ ಮಾರ್ಗದರ್ಶಿ ಸೂತ್ರದಂತೆ 
ಸಂಸ್ಕರಿಸಿ ಉಪಯುಕ್ತ ಭಾಗಗಳು ಹಾಗೂ ಲೋಹವನ್ನು 
ಹೊರತೆಗೆಯಲು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 
ಸಮ್ಮತಿ ಹಾಗೂ ಅಧಿಕೃತ ಪತ್ರಗಳನ್ನು ನೀಡಲಾಗುತ್ತಿದೆ. 
ಮತ್ತು ಈ ಕೈಗಾರಿಕೆಗಳು ಸದರಿ ಮಾರ್ಗದರ್ಶಿ ಸೂತ್ರದ 
ಪ್ರಕಾರ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಮಾಲಿನ್ಯ 


ನಿಯಂತ್ರಣ ಮಂಡಳಿಯಿಂದ ನಿಗಾವಹಿಸಲಾಗುತ್ತಿದೆ. 


ಆ) | ಹಾಗಿದ್ದಲ್ಲಿ, ಇಂತಹ ಕೃತ್ಯಗಳನ್ನು ತಡೆಗಟ್ಟಲು | ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಜಿಗಣಿ 


ಲ ES u 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; ಹೋಬಳಿ ಇಲ್ಲಿ ಕಾನೂನು ಬಾಹಿರವಾಗಿ ಹಳೆಯ 
(ಸಂಪೂರ್ಣ ಮಾಹಿತಿ ನೀಡುವುದು) ಸೀಸದ ಬ್ಯಾಟರಿಗಳನ್ನು ಸಂಸ್ಕರಿಸಿ ಸೀಸ ಲೋಹವನ್ನು 


ತೆಗೆಯುವ 03 ಕಾರ್ಪಾನೆಗಳಾದ 
1. ಮೆ ಕೃಷ್ಣ ಎಂಟರ್‌ಪ್ರೈಸಸ್‌, ಸರ್ವೆ ನಂ. 55, 
ನೊಸೆನೂರು ಗೊಲ್ಲಹಳ್ಳಿ ಗ್ರಾಮ, ಹಾರಗದ್ದೆ ಅಂಜಿ, 
ಜಿಗಣಿ ಹೋಬಳಿ” ಆನೇಕಲ್‌, ಬೆಂಗಳೂರು - 


| 562105 


2. ಶ್ರೀ ಮಹದೇವಪ್ಪ ಹೆಚ್‌. 'ಬೆ.ವಿಕಂ -ಗ್ರಾಹಕರು 
ಸರೆ ನಂ. 53, ಕಾಡಜಕ್ಕನಹಳ್ಳಿ, ಆನೇಕಲ್‌, 
ಬೆಂಗಳೂರು 

3. ಮೆ! ಶ್ರೀ ಬಾಲಾಜಿಎಂಟರ್‌ಪ್ರೈಸಸ್‌, ಸರ್ವೆ ನಂ. 

53, ಕಾಡಜಕ್ಕನಹಳ್ಳಿ. ಆನೇಕಲ್‌, ಬೆಂಗಳೂರು. 

¥ ' | ಇವುಗಳನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯ 

ಪಾದೇಶಿಕ ಅಧಿಕಾರಿಗಳು ಗುರುತಿಸಿ, ಸದರಿ ಘಟಕಗಳ 

ವಿದ್ಧುತ್‌ ಸಂಪರ್ಕವನ್ನು ಕಡಿತಗೊಳಿಸಿ, ಕಾರ್ಯ 
ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿರುತ್ತಾರೆ. 


ಇ) | ರಾಜ್ಯದಲ್ಲಿ ಪ್ರತಿವರ್ಷ ಉತ್ಪನ್ನವಾಗುವ €-a೩st | ರಾಜ್ಯದಲ್ಲಿ 2019-20 ರಲ್ಲಿ ಉತ್ಪಾದನೆಯಾಗುವ - 


ಪ್ರಮಾಣ ಎಷ್ಟು ಈ €- ೪೩5! ನಲ್ಲಿ ಎಷ್ಟು। ೩5 ಪಮಾಣ ಹಾಗೂ ಮರುಬಳಕೆ ವಿವರಗಳು ಈ 
| ಪ್ರಮಾಣದಷ್ನನ್ನು ಮರುಬಳಕೆ ಮಾಡಲಾಗುತ್ತಿದೆ? | ಕೆಳಕಂಡಂತಿಪೆ. 4 


(ಜಿಲ್ಲಾವಾರು ಪೂರ್ಣ ಮಾಹಿತಿ ನೀಡುವುದು) ರಾಜ್ಯ ಉತ್ಪಾದನೆ ಮರುಬಳಕೆ 
Mr CS EN SNe ಮೆಟ್ರಿಕ್‌ ಟನ್‌. |. ಮೆಟ್ರಿಕ್‌ ಟನ್‌. | 
ನಲ್ಲಿ ನಲ್ಲಿ 
(MTPA) (MTPA) 
ಕರ್ನಾಟಕ $0821.99 1169073 


ಕರ್ನಾಟಕ ರಾಜ್ಯ ಮಾಲಿನ್ಯ. ನಿಯಂತ್ರಣ ಮಂಡಳಿಯು 
ರಾಜ್ಯದಲ್ಲಿ ಉತ್ಪತ್ತಿಯಾಗುವ ಹಾಗೂ 


ಮರುಬಳಕೆಯಾಗುವ €-w೩ste ಪ್ರಮಾಣ ಕುರಿತು 
ಇ-ತ್ಯಾಜ್ಯ ಇನ್ನೆಂಟರಿ: (ಆಧ್ಯಯನ) ನಡೆಸಲು 
ಮೆ।ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ 
ಸಂಸ್ಥೆ (ಎಂಪ್ರಿ) ಗೆ ಮಂಜೂರಾತಿ ಆದೇಶವನ್ನು 
ನೀಡಲಾಗಿದೆ ಹಾಗೂ ಈ. ಅಧ್ಯಯನದ ವರದಿ. ಬಂದ 


| ನಂತರ ಜಿಲ್ಲಾವಾರು ಮಾಹಿತಿಯನ್ನು ನೀಡಲಾಗುವುದು. 


ಕಡತ ಸಂಖ್ಯೆ: ಅಪಜೀ 1 ಇಎನ್‌ಜಿ 2021 


₹ದೃಮ ಹಾಗೂ ಪರಿಸರ. ತ್ತು ಜೀವಿಪರಿಸ್ಥಿತಿ 
ಸಚಿವರು 


